


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೭, ೨೦೧೬ (ಫಾಲ್ಗುಣ ೨೭, ಶಕ ವರ್ಷ ೧೯೩೭) ಸಂಚಿಕೆ ೧೧ 
Volume 151 Bengaluru, Thursday, March 17, 2016 (Phalguna 27, Shaka Varsha 1937) Issue 11 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 765 ವೆಚ್ಚ-12/15, ಬೆಂಗಳೂರು, ದಿನಾಂಕ 11-01-2016 
2015-16ನೇ ಸಾಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನಡೆಸಲ್ಪಡುತ್ತಿರುವ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ 
ಚೆನ್ನಮ್ಮ/ಏಕಲವ್ಯ/ಅಟಲ್‌ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಾಗೂ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜುಗಳಿಗೆ ಡಾ. ಬಾಬು 
ಜಗಜೀವನ ರಾ೦ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ (ಲಿಡ್‌ಕರ್‌) ಸಂಸ್ಥೆಯಿಂದ ಅವಶ್ಯಕ ಲೆದರ್‌ ಶೂ ಹಾಗೂ ಲೆದರ್‌ ಬೆಲ್ಬ್‌ಗಳನ್ನು ಮಾತ್ರ 
ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ಈ ಕೆಳಕ೦ಡ ಷರತ್ತಿಗೊಳಪಟ್ಟು ವಿನಾಯಿತಿ ನೀಡಿದೆ. 
ಷರತ್ತುಗಳು : 
1. ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
2. ಲಿಡ್‌ಕರ್‌ ಸಂಸ್ಥೆಯು ಲೆದರ್‌ ಶೂ ಹಾಗೂ ಲೆದರ್‌ ಬೆಲ್ಬ್‌ಗಳನ್ನು ತನ್ನ ಸ್ವಂತ ಸಂಪನ್ಮೂಲಗಳಿಂದ ಹಾಗೂ ೩8898೧6 ರವರು 


ಚರ್ಮ ಕುಟೀರಗಳಲ್ಲಿ ತಯಾರಿಸಿ ಸರಬರಾಜು ಮಾಡಬೇಕು ಹಾಗೂ ಈ ಉತ್ತನ್ನಗಳನ್ನು ಹೊರಗುತ್ತಿಗೆ ಮೂಲಕವಾಗಲೀ ಅಥವಾ 
Jಂint eಗtuಣe ಮೂಲಕವಾಗಲಿ ಪಡೆದು ಸರಬರಾಜು ಮಾಡಲು ಅವಕಾಶವಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌ 
೧.೧. 144 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.0.25 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 863 ವೆಚ್ಚ-12/15, ಬೆಂಗಳೂರು, ದಿನಾಂಕ 05-01-2016 


ಶ್ರೀ ಕೆ.ಜಿ. ಹೊಸೂರು, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ಇವರ ಸೇವೆಯನ್ನು ಮಾಸಿಕ 9 25,000/-ಗಳ ಸಮಾಲೋಚನಾ 
ಶುಲ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ವೃತ್ತ, ಧಾರವಾಡ, ಇಲ್ಲಿಗೆ ದಿನಾಂಕ 08-02-2016 ರಿಂದ ಒಂದು ವರ್ಷದ ಅವಧಿಗೆ ಪ್ರಧಾನ ಕಾನೂನು ಸಲಹೆಗಾರರಾಗಿ 
ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


(೮೩೩) 


೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌ 
೧.೧. 145 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 821 ವೆಚ್ಚ-12/15, ಬೆಂಗಳೂರು, ದಿನಾಂಕ 07-01-2016 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅಗತ್ಯವಿರುವ ಔಷಧಿಗಳನ್ನು M/s. Karnataka Antibiotics & Pharmaceuticals Ltd., 
(KAPL) ಸಂಸ್ಥೆಯು ಸರಬರಾಜು ಮಾಡುವ ಮೊತ್ತದ ಶೇ. 25% ರಷ್ಟು ಮೀರದಂತೆ ಮೆ॥ Goa Antibiotics & Pharmaceuticals Ltd., (GAPL) 
ಸಂಸ್ಥೆಯಿಂದ ಹಾಗೂ ಉಳಿದ ಔಷಧಿಗಳನ್ನು Ms. KAPL ಸಂಸ್ಥೆಯಿಂದ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 2015-16ನೇ ಸಾಲಿಗೆ ನೇರವಾಗಿ 
ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
1. ಸದರಿ ವಿನಾಯಿತಿಯು GAPL ಸಂಸ್ಥೆಯೇ ತಯಾರಿಸುವ ಔಷಧಿಗಳಿಗೆ ಮಾತ್ರ ಅನ್ವಯವಾಗುವುದು. ಇತರೆ ಸಂಸ್ಥೆ/ತಯಾರಕರಿಂದ 
GAPL ಸಂಸ್ಥೆಯು ಔಷಧಿಗಳನ್ನು ಖರೀದಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸರಬರಾಜು ಮಾಡತಕ್ಕದ್ದಲ್ಲ. 
2. GAPL ಸಂಸ್ಥೆಯು National Pharmaceuticals Pricing Authority (NPPA) ಯು ನಿಗಧಿಪಡಿಸಿದ ದರಗಳ ಅನ್ವಯ ಔಷಧಿಗಳನ್ನು 
ಸರಬರಾಜು ಮಾಡಬೇಕು. 


3. ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 


ಮ 


ದೃಢಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌ 
೧.೧. 146 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 839 ವೆಚ್ಚ-12/15, ಬೆಂಗಳೂರು, ದಿನಾಂಕ 02-01-2016 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ಸಂಗ್ರಹಣೆ ಮತ್ತು ಸಾಗಾಣಿಕೆಯ 2ನೇ ಹಂತದ ಟೆಂಡರ್‌ ಕುರಿತಂತೆ ಮೆ। ಐಡೆಕ್‌ 
ಸಂಸ್ಥೆಯ ಸೇವೆಯನ್ನು ₹ 145 ಕೋಟಿಗಳ ವೆಚ್ಚದಲ್ಲಿ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. The 
Department should satisfy itself on the reasonableness of the rates. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌ 


P.R. 147 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 837 ವೆಚ್ಚ-12/15, ಬೆಂಗಳೂರು, ದಿನಾಂಕ 02-01-2016 


ರಾಜ್ಯದ 05 ಪೊಲೀಸ್‌ ತರಬೇತಿ ಶಾಲೆಗಳ ಉಪಯೋಗಕ್ಕಾಗಿ ಅವಶ್ಯವಿರುವ Infantry Weapon Training Simulator Twelve lane IWTS) 
ಅನ್ನು ತಲಾ ಒಂದಕ್ಕೆ ₹ 29,52,002/- ರಂತೆ ಒಟ್ಟು 9 1,47,60,010 ಗಳ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಸಂಸ್ಥೆಯಾದ 515 ಆರ್ಮಿ ಬೇಸ್‌ ವರ್ಕ್‌ ಶಾಪ್‌, 
ಬೆಂಗಳೂರು, ಇವರಿಂದ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೩೫ 





ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌ 
೧.೧. 148 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.0. 25 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 841 ವೆಚ್ಚ-12/15, ಬೆಂಗಳೂರು, ದಿನಾಂಕ 02-01-2016 
ಶ್ರೀ ವಿ.ಎಸ್‌. ರಾಜ, ನಿವೃತ್ತ ಕಾರಾಗೃಹಗಳ ಹೆಚ್ಚುವರಿ ಮಹಾನಿರೀಕ್ಷಕರು. ಇವರ ಸೇವೆಯನ್ನು ಕಾರಾಗೃಹ ಇಲಾಖೆಯ ಸಮಾಲೋಚಕರನ್ನಾಗಿ 
ಮಾಸಿಕ ₹ 50,000/- ಗಳ ಸಮಾಲೋಚನಾ ಶುಲ್ಕದೊಂದಿಗೆ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 


ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


p>) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌, 
P.R. 149 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 818 ವೆಚ್ಚ-12/15, ಬೆಂಗಳೂರು, ದಿನಾಂಕ 21-12-2015 


M/s. Nexus Novus ಸಂಸ್ಥೆ ಮತ್ತು M/s. Waste 2 Value Consortium, Netherland ಸಂಸ್ಥೆಯ ಸಹಭಾಗಿತ್ವದಲ್ಲಿ ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಫನತ್ಯಾಜ್ಯದಲ್ಲಿ ಪ್ರತಿ ದಿನ ತ್ಯಾಜ್ಯವನ್ನು ಸಂಸ್ಕರಿಸಿ ವಿದ್ಯುತ್‌ ಉತ್ಪಾದಿಸುವ Waste to Energy 
ಘಟಕವನ್ನು ಸ್ಥಾಪಿಸುವ ಯೋಜನೆಯನ್ನು ನೇರವಾಗಿ ಅನುಷ್ಠಾನಗೊಳಿಸಲು ಎರಡು ವರ್ಷಗಳ ಅವಧಿಗೆ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಷರತ್ತುಗಳು : 

1. Project will come up only after the land is identified and issued if any pertaining to land allotment is resolved. 

2. Power evacuation will be done by KPTCL, as done for other projects. For water and sewage, the project should 
make appropriate provisions and not ask for any Government support. 
Administrative Department has to confirm who will bear the cost of Transportation of Garbage to the site. 

4. PPA must be approved by KERC. 
Government/BBMP should not make any capital contribution to the project, except for approach roads/land on 
lease. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌, 

೧.೧. 150 ಸರ್ಕಾರದ ಅಧೀನ ಕಾರ್ಯದರ್ಶಿ, 

S.C. 25 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 757 ವೆಚ್ಚ-12/15, ಬೆಂಗಳೂರು, ದಿನಾಂಕ 03-12-2015 
ಮೆ 


ಸೂರು ಮಿನರಲ್ಲ್‌ನೊಂದಿಗೆ ಮೈಸೂರು ಲ್ಯಾಂಪ್ಸ್‌ ವರ್ಕ್ಸ್‌ ಲಿ. ನ್ನು ವಿಲೀನಗೊಳಿಸಲು ಅಗತ್ಯವಿರುವ ಯೋಜನೆಯನ್ನು ತಯಾರಿಸುವುದು, 
ಆಸ್ತಿಗಳ ಮೌಲ್ಯಗಳನ್ನು ನಿರ್ಧರಿಸುವುದು, ಸಿಎಲ್‌ಬಿ, ಆರ್‌ಓಸಿಗಳೂಂದಿಗೆ ಪ್ರಕರಣವನ್ನು ನಿರ್ವಹಿಸುವಿಕೆ, ಇತ್ಯಾದಿ ಪೂರಕ ಸಲಹಾ ಸೇವೆಯನ್ನು ಮೆ 
IDBI Caps Ltd., ನಿಂದ 7. 110,00,000/- ಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


೮೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


Commerce and Industries Department must satisfy itself regarding the reasonableness of the rates. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌, 
P.R. 151 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 756 ವೆಚ್ಚ-12/15, ಬೆಂಗಳೂರು, ದಿನಾಂಕ 08-12-2015 
ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ 2015-16 ನೇ ಸಾಲಿಗೆ ಶುಚಿ ಸಂಭ್ರಮ ಕಿಟ್‌ನ್ನು 
ಬಾಲಕರಿಗೆ ಕಿಟ್‌ ಒಂದಕ್ಕೆ ₹ 73/- ಮತ್ತು ಬಾಲಕಿಯರಿಗೆ ಕಿಟ್‌ ಒಂದಕ್ಕೆ ₹ 105/- ರ ದರದಲ್ಲಿ ಮೆ। ಕರ್ನಾಟಕ ಸೋಪ್ಸ್‌ ಅಂಡ್‌ ಡಿಟರ್ಜೆಂಟ್ಸ್‌ 


ಲಿಮಿಟೆಡ್‌ (KSDL) ಸಂಸ್ಥೆಯಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಮಾಜ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಕಿಟ್‌ಗಳನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಮಾಜ ಕಲ್ಯಾಣ ಇಲಾಖೆಯು ದೃಢಪಡಿಸಿಕೊಳ್ಳುವುದು. The 


Department should satisfy itself regarding the reasonableness of the rates. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಬಿ. ಗಿರಿಜಪ್ಪನವರ್‌, 
೧.೧. 152 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಡಿ 321 ಎಲ್‌ಐಬಿ 2015, ಬೆಂಗಳೂರು ದಿನಾಂಕ : 20-01-2016 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 17ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಭದ್ರಾವತಿ ನಗರ ಗ್ರಂಥಾಲಯ ಪ್ರಾಧಿಕಾರಕ್ಕೆ 17(0(ಸಿ) ಗೆ ಸಂಬಂಧಿಸಿದಂತೆ ಇಬ್ಬರು ಸದಸ್ಯರನ್ನು ನಾಮಕರಣ ಮಾಡಿ ಆದೇಶಿಸಿದೆ. 
ಉಳಿದಂತೆ ಅಧಿಸೂಚನೆ ಸಂಖ್ಯೆ : ಇಡಿ 176 ಎಲ್‌ಐಬಿ 2011 ದಿನಾಂಕ : 26-03-2012ರಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. 


























ಪ್ರಕರಣ ವಿವರ ಪದನಾಮ 
17((ಸಿ) ನಗರದ ನಗರ ಪಾಲಿಕೆ ನಿಗಮದಿಂದ (ಮುನಿಸಿಪಲ್‌ | 1) ಶ್ರೀ ಶಿವರಾಜ್‌, ಸದಸ್ಯರು, ಸದಸ್ಯರು 
ಕಾರ್ಪೊರೇಷನ್‌), ನಗರಪಾಲಿಕೆ ಸಭೆಯಿಂದ ಅಥವಾ ನಗರಸಭೆ, ಭದ್ರಾವತಿ 
ಇತರ ನಗರಪಾಲಿಕೆ ಸಂಸ್ಥೆಯಿಂದ ಅದರ ಸದಸ್ಯರುಗಳ | 2) ಶ್ರೀಮತಿ ಹಾಲಮ್ಮ ಎಸ್‌, ಸದಸ್ಯರು 
ಪೈಕಿಯಿ೦ದ ಚುನಾಯಿಸಲ್ಪಡುವ ಇಬ್ಬರು ವ್ಯಕ್ತಿಗಳು. ಸದಸ್ಯರು, ನಗರಸಭೆ, ಭದ್ರಾವತಿ 
೧.೧. 261 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
5.0. 100 ವಿ. ರಾಮಕೃಷ್ಣಯ್ಯ 
ಅಣ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, (ಸಾಮಾನ್ಯ) (ಪು. 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 
HOME SECRETARIAT 
ADDENDUM 


No.HD:28:POSAE:2016, BENGALURU, DATED:30.01.2016 


In Notification of even number dated 29-01-2016 below “(a) The DG & IGP (Head of Police Force), Karnataka” the entry “(b) 
the Additional Director General of Police, Law & Order, Karnataka” shall be and shall always be deemed to have been inserted and 
point number (b) and (c) shall be read as (c) and (d). 


P.R. 260 By Order and in the name of the Governor of Karnataka 
SC -200 Devendrappa Kattimani 
Under Secretary to Government 
Home Department. (Police Services-A) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೩೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 22 ಕೆವಿಎಂ 2016, ಬೆಂಗಳೂರು ದಿನಾಂಕ : 05-02-2016 


ಕರ್ನಾಟಕ ರಾಜ್ಯ ದಂತ ಪರಿಷತ್ತಿಗೆ ಡೆಂಟಿಸ್ಟ್‌ ಆಕ್ಟ್‌, 1948ರ ಸೆಕ್ಷನ್‌ 21 (ಇ) ರನ್ವಯ ಈ ಕೆಳಕಂಡ ವೈದ್ಯರುಗಳನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಮುಂದಿನ 05 (ಐದು) ವರ್ಷಗಳ ಅವಧಿಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 























ಕ್ರಸಂ. ಹೆಸರು ವಿಳಾಸ 
1. Dr. Utkarsha Lokesh No. 233/6, 5-01, West of Chord Road, ll Stage, 1° ‘A Main, 
MDS, DNB, Rajajinagar, Bengaluru - 560 086. 
Professor and Head, Tel. No. 080-23492444, 23312323 
Consultant Facio Maxillary Surgeon. Mob. No. 09845108895 
2. Dr. H. Sanath Kumar Hegde, “Sai Krupa”, No. 207, Leo, Janani Apartment, Hebbal, 3 Stage, 
Bachelor of Dental Surgery. Mysuru-19. 
Mob. No. 09886034560 
3. Dr. Aquib Hashmi, Plot No. 23, 1° Floor, GDA, Darshanapur Layout, Sangtrashwadi, 
Bachelor of Dental Surgery. Kalburgi - 585101. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 262 ಕೆ. ಮುರಳಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 (ಪು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 


REVENUE SECRETARIAT 
NOTIFICATION-I 
No. RD 63 BHUDAPU 2015, Bengaluru, Dated: 13-01-2016 


In exercise of the powers conferred by section 5 of the Karnataka Land Revenue Act, 1964 (Karnataka Act No. 12 of 1964) 
and taking into consideration the factors specified in clauses (i) to (iv) of rule 3 of the Karnataka Land Revenue Rules 1966 such as the 
population, area under land revenue and having regard to the administrative convenience, the Government of Karnataka proposes to 
issue a Notification to alter the limits of Kundralli Village of Shirahatti Taluk, Gadag district as specified in Schedule-l and to constitute a 
new Village called Uma Nagar in Shirahatti Taluk Gadag district as specified in the schedule-ll. 


Now, therefore in exercise of the power conferred by section 6 of the said Act, notice is hereby given for the information of all 
the persons likely to be affected thereby that the proposal will be taken into consideration after thirty days from the date of publication of 
the Notification in the Official Gazette. 


Any objection or suggestion which may be received by the State Government from any person with respect to the said 
proposal before the expiry of the period specified above will be considered by the State Government. Objections or suggestions may be 
addressed to the Deputy Commissioner, Gadag District, Gadag. 


SCHEDULE-I 


Lands bearing Survey numbers as specified below shall be excluded from the limits of Kundralli Village of Shirahatti Taluk, 
Gadag District. 





























Sl. No. Sy. No. Sl. No. Sy. No. Sl. No. Sy. No. Sl. No. Sy. No. Sl. No. Sy. No. 
1 26 10 36 19 45 28 54 37 63 
2 27 11 37 20 46 29 55 38 64 
3 28 12 38 21 47 30 56 39 65 
4 29 13 39 22 48 31 57 40 66 
5 30 14 40 23 49 32 58 41 67 
6 31 15 41 24 50 33 59 42 68 
7 33 16 42 25 51 34 60 43 69 
8 34 17 43 26 52 35 61 44 78 
9 35 18 44 27 53 36 62 45 79 






































೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





SCHEDULE-lI 


There shall be constituted a new Village called Uma Nagar in Shirahatti Taluk, Gadag District and limits of the Village shall 
comprise the lands bearing Sy. Numbers as specified below. 


























Sl. No. Sy. No. Sl. No. Sy. No. Sl. No. Sy. No. Sl. No. Sy. No. Sl. No. Sy. No. 
1 26 10 36 19 45 28 54 37 63 
2 27 11 37 20 46 29 55 38 64 
3 28 12 38 21 47 30 56 39 65 
4 29 13 39 22 48 31 57 40 66 
5 30 14 40 23 49 32 58 41 67 
6 31 15 41 24 50 33 59 42 68 
7 33 16 42 25 51 34 60 43 69 
8 34 17 43 26 52 35 61 44 78 
9 35 18 44 27 53 36 62 45 79 






































BOUNDARIES OF THE NEW VILLAGE 


East Shettikere Village Boundary 
West Chabbi Village Boundary 

North Shirahatti Village Boundary 

South Remaining Kunbralli Village lands 


The proposal specified above shall come in to effect from such date as the State Government may specify by Notification 
proposed to be issued under section 5 of the Karnataka Land Revenue Act, 1964 (Karnataka Act No.12 of 1964). 


By Order and in the name of the Governor of Karnataka 
C.Puttananjaiah 
Under Secretary to Government 


Revenue Department (SSLR) 


REVENUE SECRETARIAT 
NOTIFICATION-lI 
No. RD 63 BHUDAPU 2015, Bengaluru, Dated: 13-01-2016 


In exercise of the powers conferred by section 5 of the Karnataka Land Revenue Act, 1964 (Karnataka Act No. 12 of 1964) 
and taking into consideration the factors specified in clauses (i) to (iv) of rule 3 of the Karnataka Land Revenue Rules 1966 such as the 
population, area under land revenue and having regard to the administrative convenience, the Government of Karnataka proposes to 
issue a Notification to alter the limits of Doddur Village of Shirahatti Taluk, Gadag district as specified in Schedule-l and to constitute a 
new Village called Muniyana Nagar in Shirahatti Taluk Gadag district as specified in the schedule-ll. 


Now, therefore in exercise of the power conferred by section 6 of the said Act, notice is hereby given for the information of all 
the persons likely to be affected thereby that the proposal will be taken into consideration after thirty days from the date of publication of 
the Notification in the Official Gazette. 


Any objection or suggestion which may be received by the State Government from any person with respect to the said 
proposal before the expiry of the period specified above will be considered by the State Government. Objections or suggestions may be 


addressed to the Deputy Commissioner, Gadag District, Gadag. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೩೯ 





SCHEDULE-I 


Lands bearing Survey numbers as specified below shall be excluded from the limits of Dolddur Village of Shirahatti Taluk, 
Gadag District. 







































































Sl. No. Sy. No. Sl. No. Sy. No. Sl. No. Sy. No. Sl. No. Sy. No. Sl. No. Sy. No. 
1 32 12 49 23 60 34 71 45 82 
2 33 13 50 24 61 35 72 46 83 
3 36 14 51 25 62 36 73 47 84 
4 37 15 52 26 63 37 74 48 85 
5 38 16 53 27 64 38 75 49 86 
6 42 17 54 28 65 39 76 50 87 
7 43 18 55 29 66 40 77 51 88 
8 44 19 56 30 67 41 78 52 89 
9 45 20 57 31 68 42 79 53 90 
10 46 21 58 32 69 43 80 54 91 
11 48 22 59 33 70 44 81 55 92 

SCHEDULE-lI 


There shall be constituted a new Village called Muniyana Nagar in Shirahatti Taluk, Gadag District and limits of the Village 
shall comprise the lands bearing Sy. Numbers as specified below. 






































Sl. No. Sy. No. Sl. No. Sy. No. Sl. No. Sy. No. Sl. No. Sy. No. Sl. No. Sy. No. 
1 32 12 49 23 60 34 71 45 82 
2 33 13 50 24 61 35 72 46 83 
3 36 14 51 25 62 36 73 47 84 
4 37 15 52 26 63 37 74 48 85 
5 38 16 53 27 64 38 75 49 86 
6 42 17 54 28 65 39 76 50 87 
7 43 18 55 29 66 40 77 51 88 
8 44 19 56 30 67 41 78 52 89 
9 45 20 57 31 68 42 79 53 90 
10 46 21 58 32 69 43 80 54 91 
11 48 22 59 33 70 44 81 55 92 



































BOUNDARIES OF THE NEW VILLAGE 


East Undenahalli Boundary 

West Ullatti Village Boundary 

North Haradagatti Village 

South Remaining Dodduru Village lands 


The proposal specified above shall come in to effect from such date as the State Government may specify by Notification 
proposed to be issued under section 5 of the Karnataka Land Revenue Act, 1964 (Karnataka Act No.12 of 1964). 
By Order and in the name of the Governor of Karnataka 
C.Puttananjaiah 
Under Secretary to Government 


Revenue Department (SSLR) 


೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





REVENUE SECRETARIAT 
NOTIFICATION-III 
No. RD 63 BHUDAPU 2015 Bengaluru, Dated: 13-01-2016 


In exercise of the powers conferred by section 5 of the Karnataka Land Revenue Act, 1964 (Karnataka Act No. 12 of 1964) 
and taking into consideration the factors specified in clauses (i) to (iv) of rule 3 of the Karnataka Land Revenue Rules 1966 such as the 
population, area under land revenue and having regard to the administrative convenience, the Government of Karnataka proposes to 
issue a Notification to alter the limits of Hireban Village of Shirahatti Taluk, Gadad district as specified in Schedule-l| and to constitute a 
new Village called Basapur in Shirahatti Taluk Gadag district as specified in the schedule-ll. 

Now, therefore in exercise of the power conferred by section 6 of the said Act, notice is hereby given for the information of all 
the persons likely to be affected thereby that the proposal will be taken into consideration after thirty days from the date of publication of 
the Notification in the Official Gazette. 

Any objection or suggestion which may be received by the State Government from any person with respect to the said 
proposal before the expiry of the period specified above will be considered by the State Government. Objections or suggestions may be 
addressed to the Deputy Commissioner, Gadag District, Gadag. 


SCHEDULE-I 


Lands bearing Survey numbers as specified below shall be excluded from the limits of Hireban Village of Shirahatti Taluk, 
Gadag District. 






















































































Sl. No. | Sy.No. | SINo. | Sy.No. Sl. No. Sy. No. | SILNo. | Sy.No. Sl. No. | Sy. No. 
1 238 19 256 37 274 55 292 73 310 
2 239 20 257 38 275 56 293 74 311 
3 240 21 258 39 276 57 294 75 312 
4 241 22 259 40 277 58 295 76 313 
5 242 23 260 41 278 59 296 77 314 
6 243 24 261 42 279 60 297 78 315 
7 244 25 262 43 280 61 298 79 316 
8 245 26 263 44 281 62 299 80 317 
9 246 27 264 45 282 63 300 81 318 
10 247 28 265 46 283 64 301 82 319 
11 248 29 266 47 284 65 302 83 320 
12 249 30 267 48 285 66 303 84 321 
13 250 31 268 49 286 67 304 85 322 
14 251 32 269 50 287 68 305 86 323 
15 252 33 270 51 288 69 306 87 324 
16 253 34 271 52 289 70 307 88 325 
17 254 35 272 53 290 71 308 89 326 
18 255 36 273 54 291 72 309 

SCHEDULE-ll 


There shall be constituted a new Village called Basapur in Shirahatti Taluk, Gadag District and limits of the Village shall 
comprise the lands bearing Sy. Numbers as specified below. 





Sl. No. | Sy.No. | 51. 110. | Sy.No. Sl. No. Sy. No. | SILNo. | Sy.No. Sl. No. | Sy. No. 











1 238 19 256 37 274 55 292 73 310 
2 239 20 257 38 275 56 293 74 311 
3 240 21 258 39 276 57 294 75 312 





4 241 22 259 40 277 58 295 76 313 






































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೪೧ 















































5 242 23 260 41 278 59 296 77 314 
6 243 24 261 42 279 60 297 78 315 
7 244 25 262 43 280 61 298 79 316 
8 245 26 263 44 281 62 299 80 317 
9 246 27 264 45 282 63 300 81 318 
10 247 28 265 46 283 64 301 82 319 
11 248 29 266 47 284 65 302 83 320 
12 249 30 267 48 285 66 303 84 321 
13 250 31 268 49 286 67 304 85 322 
14 251 32 269 50 287 68 305 86 323 
15 252 33 270 51 288 69 306 87 324 
16 253 34 271 52 289 70 307 88 325 
17 254 35 272 53 290 71 308 89 326 
18 255 36 273 54 291 72 309 
































BOUNDARIES OF THE NEW VILLAGE 


East Desai banha village Boundary and Hirebanha village survey number 169,170,171,172,174,182,183, 
184,185,186,231,232,234,235,236,237 

West Yrebudihal Village Boundary 

North Heregunjala Village Boundary 

South Sultanapur & Kalas Village Boundary 


The proposal specified above shall come in to effect from such date as the State Government may specify by Notification 
proposed to be issued under section 5 of the Karnataka Land Revenue Act, 1964 (Karnataka Act No.12 of 1964). 


By Order and in the name of the Governor of Karnataka 


C.Puttananjaiah 
PR-57 Under Secretary to Government 
50-100 Revenue Department (55೧) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 287 ವೆಚ್ಚ-12/15, ಬೆಂಗಳೂರು, ದಿನಾಂಕ: 28-04-2015. 


ಭಾರತ ಸರ್ಕಾರದಿ೦ದ ಕರ್ನಾಟಕಕ್ಕೆ ಕಲ್ಲಿದ್ದಲು ಗಣಿಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಎಂ.ಡಿ.ಓ. (Mine Development Operator) ನೇಮಕಾತಿಯ 
ಟೆಂಡರ್‌ ಅಂತಿಮಗೊಳಿಸುವಿಕೆ ಬಾಕಿಯಿರುವಂತೆ, ದಿನಾಂಕ : 01-04-2015 ರಿಂದ 9 ತಿಂಗಳ ಅವಧಿಗೆ ಅಥವಾ ಮುಂದಿನ ಎಂಡಿ. 
ನೇಮಕವಾಗುವವರೆಗೆ (ಯಾವುದು ಮೊದಲೋ ಅಲ್ಲಿಯವರೆಗೆ) ಮೆ : ಎಮ್ಚಾ (EMTA) ಸಂಸ್ಥೆಯ ವತಿಯಿಂದ ಎಂ.ಡಿ.ಓ. ರೀತಿಯ ಸೇವೆಯನ್ನು 
ಚಾಲ್ತಿಯಲ್ಲಿರುವ ಇಂಧನ ಪೂರೈಕೆ ಒಪ್ಪಂದದ ದರದ ಆಧಾರದ ಮೇಲೆ ಸಂಧಾನಿತ ದರದಂತೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಪ 


P.R. 89 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


೮೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಆಇ 258 ವೆಚ್ಚ-12/15, ಬೆಂಗಳೂರು, ದಿನಾಂಕ: 27-04-2015. 


ಈ ಹಿಂದೆ ಹೊಡರಿಸಲಾಗಿರುವ ಅಧಿಸೂಚನೆ ಸಂ. ಆಇ 40 ವೆಚ್ಚ-12/5, ದಿನಾಂಕ : 18-02-2015ರಲ್ಲಿನ ಎ೦ಟನೇ ಸಾಲಿನಲ್ಲಿ ತಿಳಿಸಿರುವ 
“ಮಾಸಿಕ ₹ 30,000/-ಗಳ” ಎಂಬುದನ್ನು “ಮಾಸಿಕ ₹ 30,800/-ಗಳ” ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 


P.R. 90 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
5೦-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 192 ವೆಚ್ಚ-12/15, ಬೆಂಗಳೂರು, ದಿನಾಂಕ: 27-04-2015. 
ಕರ್ನಾಟಕ ವಿಧಾನ ಮಂಡಲದ ಗ್ರಂಥಾಲಯದಲ್ಲಿರುವ ನಡವಳಿಗಳು ಮತ್ತು ವರದಿಗಳನ್ನು ಡಿಜಿಟಲೈಸೇಷನ್‌ ಮಾಡುವ ಕಾರ್ಯವನ್ನು 
ಮೆ. ಎಸ್‌.ಎಸ್‌.ಎಂ.ಎಸ್‌. ಸಂಸ್ಥೆಗೆ ನೇರವಾಗಿ ₹ 66.00 ಲಕ್ಷ ಗಳ ವೆಚ್ಚದಲ್ಲಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 


ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಿಧಾನಸಭೆ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಿಧಾನಸಭೆ ಸಚಿವಾಲಯವು ದೃಢಪಡಿಸಿಕೊಳ್ಳುವುದು. 


ಮ 


೧.೧. 91 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$0-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 191 ವೆಚ್ಚ-12/15, ಬೆಂಗಳೂರು, ದಿನಾಂಕ: 27-04-2015. 


ಕಾರಾಗೃಹಗಳ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇಮಕಾತಿ ಮಾಡಲು ನುರಿತ ಬಾಹ್ಯ ಸಂಸ್ಥೆಗಳ ಸೇವೆಯನ್ನು ನೇರವಾಗಿ ₹ 27.11 
ಲಕ್ಷಗಳ ವೆಚ್ಚದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಒಳಾಡಳಿತ ಇಲಾಖೆಯು ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


P.R. 92 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$0-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 319 ವೆಚ್ಚ-12/15, ಬೆಂಗಳೂರು, ದಿನಾಂಕ: 27-04-2015. 


ಕರ್ನಾಟಕ ರಾಜ್ಯಪಾಲರ ಮನೆಯಲ್ಲಿನ ಉಪಯೋಗಕ್ಕಾಗಿ ಒಂದು “LG ULTRA HD 3D TV-84LA9800 (4K Upscalar)” ಟೆಲಿವಿಷನ್‌ ಸೆಟ್‌ನ್ನು 


₹ 15.00 ಲಕ್ಷಗಳ ವೆಚ್ಚದಲ್ಲಿ ಮೆ: ವೈಸ್‌ ವಿಷನ್ಸ್‌, ಬೆ೦ಗಳೂರು, ಈ ಸಂಸ್ಥೆಯ ಮೂಲಕ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 


ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೪೩ 





ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನು 


ಸ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 


ದೃಢಪಡಿಸಿಕೊಳ್ಳುವುದು. 
೧.೧. 93 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-25 ಎನ್‌.ಬಿ. ಗಿರಿಜಪ್ಪನವರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 287 ವೆಚ್ಚ-12/15, ಬೆಂಗಳೂರು, ದಿನಾಂಕ: 27-04-2015. 
ಭಾರತ ಸರ್ಕಾರದಿಂದ ಕರ್ನಾಟಕಕ್ಕೆ ಕಲ್ಲಿದ್ದಲು ಗಣಿಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಎಸ್‌.ಬಿ.ಐ. ಕ್ಯಾಪ್ಸ್‌ ರವರ ಸೇವೆಯನ್ನು 
ಉಪಯೋಗಿಸಿಕೊಳ್ಳುವ ಮೂಲಕ ಎಂ.ಡಿ.ಓ. (Mine Development Opertator) ನೇಮಕಾತಿಗಾಗಿ ₹ 40.00 ಲಕ್ಷ ಮತ್ತು ಅಗತ್ಯ ತೆರಿಗೆಗಳ ದರದ 


ಮೊತ್ತದಲ್ಲಿ ಹೊಸ ಟೆಂಡರ್‌ ಕರೆಯಲು ಕರ್ನಾಟಕ ವಿದ್ಯುತ್‌ ನಿಗಮಕ್ಕೆ ನಿರ್ದೇಶಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


i) 


P.R. 94 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-೨5 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 159 ವೆಚ್ಚ-12/15, ಬೆಂಗಳೂರು, ದಿನಾಂಕ: 20-04-2015. 
2013ನೇ ಕ್ಯಾಲೆಂಡರ್‌ ವರ್ಷದ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತರುಗಳಿಗೆ ಚಿನ್ನದ ಪದಕಗಳು, ಬೆಳ್ಳಿ ಪದಕಗಳು ಮತ್ತು ನೆನಪಿನ ಕಾಣಿಕೆಗಳನ್ನು 
ಏತರಿಸಲು ₹ 12,64,768/- ಗಳ ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತದಿಂದ ನೇರವಾಗಿ ಖರೀದಿಸಲು ಕರ್ನಾಟಕ 


ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವಾರ್ತಾ ಮತ್ತು ಸಾರ್ವಜನಿಕ 
ಸಂಪರ್ಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು 


ದೃಢಪಡಿಸಿಕೊಳ್ಳುವುದು. 


೧.೧.95 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
60-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 348 ವೆಚ್ಚ-12/15, ಬೆಂಗಳೂರು, ದಿನಾಂಕ: 01-06-2015. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅವಶ್ಯಕವಿರುವ 29,71,428 ಬಾಕ್ಸ್‌ಗಳ (ಒಂದು ಬಾಕ್ಸ್‌ನಲ್ಲಿ 100 ಮಾತ್ರೆಗಳು) ೯677೦೬5 
Sulphate Folic Acid Tablets Elemental 45 mg Folic Acid 0.4 mg pink Colour Sugar Coated ಮಾತ್ರೆಗಳನ್ನು ಪ್ರತಿ 100 ಮಾತ್ರೆಗಳಿಗೆ ₹ 18.90/- 
(ರೂ. 18/- + 5% ತೆರಿಗೆ) ರಂತೆ ಒಟ್ಟು ₹ 5,61,59,989/- ಗಳ ವೆಚ್ಚದಲ್ಲಿ M/s. HLL Life Care Ltd., ಸಂಸ್ಥೆಯಿಂದ ನೇರವಾಗಿ ಖರೀದಿಸಲು ಕರ್ನಾಟಕ 


ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಮಾತ್ರೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


೧.೧. 96 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 355 ವೆಚ್ಚ-12/15, ಬೆಂಗಳೂರು, ದಿನಾಂಕ: 29-05-2015. 
ಶ್ರೀ ಪ್ರಭಾಕರ್‌ ದಾಸ್‌ ಮಹಾಲೆ, Retd. Principal Director of Audit, ಇವರ ಸೇವೆಯನ್ನು ಮಾಸಿಕ ₹50,000/-ಗಳ ಸಮಾಲೋಚನಾ ಶುಲ್ಕದಲ್ಲಿ 
ದಿನಾಂಕ : 01-05-2015 ರಿಂದ ಮುಂದಿನ 6 ತಿಂಗಳ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


೧.೧. 97 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$0-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 341 ವೆಚ್ಚ-12/15, ಬೆಂಗಳೂರು, ದಿನಾಂಕ: 30-05-2015. 
ಬೆಂಗಳೂರಿನಲ್ಲಿ ಫೆಸಫಿಕ್‌ ಏಷಿಯಾ ಟ್ರಾವೆಲರ್ಸ್‌ ಅಸೋಸಿಯೇಷನ್‌ (PATA)-2015 ಮೇಳವನ್ನು ದಿನಾಂಕ : 06-09-2015 ರಿಂದ 
08-09-2015 ರವರೆಗೆ ಆಯೋಜಿಸುವ ಸಲುವಾಗಿ ವಿವಿಧ ಜರೂರು ಸೇವೆಗಳನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 


ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪ್ರವಾಸೋದ್ಯಮ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪ್ರವಾಸೋದ್ಯಮ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


i) 


P.R. 98 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
5೦-೨5 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 353 ವೆಚ್ಚ-12/15, ಬೆಂಗಳೂರು, ದಿನಾಂಕ: 12-06-2015. 


ರಾಜ್ಯದ ESCOMs ಗಳಿಗೆ 2015-16ನೇ ಸಾಲಿಗೆ ಅವಶ್ಯಕವಿರುವ ಪರಿವರ್ತಕಗಳನ್ನು M/s. KAVIKA ಮತ್ತು Ms Kerala Electrical & Ailied 
Industries, Kerala, ಈ ಸಂಸ್ಥೆಗಳಿಂದ ನೇರವಾಗಿ ಸಂಗ್ರಹಣೆ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 
1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಪರಿವರ್ತಕಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


೧.೧.೦೦ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-೨5 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೪೫ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 372 ವೆಚ್ಚ-12/15, ಬೆಂಗಳೂರು, ದಿನಾಂಕ: 12-06-2015. 
ಶ್ರೀ ಚಂದ್ರಶೇಖರ್‌, ಅಧೀನ ಕಾರ್ಯದರ್ಶಿ (ನಿವೃತ್ತ), ಇವರ ಸೇವೆಯನ್ನು 6 ತಿಂಗಳ ಅವಧಿಗೆ ಮಾಸಿಕ ₹ 40,000/- ಗಳ ಸಮಾಲೋಚನಾ 


ಶುಲ್ಕದೊಂದಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯು 


ದೃಢಪಡಿಸಿಕೊಳ್ಳುವುದು. 


೧.೧. 100 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$0-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 401 ವೆಚ್ಚ-12/15, ಬೆಂಗಳೂರು, ದಿನಾಂಕ: 18-06-2015. 
ಮೆ : NGEF (HUBBALLI) ಸಂಸ್ಥೆಯಿಂದ 2015-16ನೇ ಸಾಲಿಗೆ BESCOM ಸಂಸ್ಥೆಯು ಅಗತ್ಯವಿರುವ Transformers ಗಳನ್ನು ನೇರವಾಗಿ 


ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ 7raಗs1ಂrmers ಗಳನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


P.R. 101 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
$0-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 335 ವೆಚ್ಚ-12/15, ಬೆಂಗಳೂರು, ದಿನಾಂಕ: 19-06-2015. 
ವಿಕ್ಟೋರಿಯ ಆಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆ ಬ್ಲಾಕ್‌ ನಿರ್ಮಾಣ ಮಾಡುವ ಕಾಮಗಾರಿಯ tiled Design and Project Management 
Consultancy ಸೇವೆಯನ್ನು ₹ 150 ಕೋಟಿಗಳ ವೆಚ್ಚದಲ್ಲಿ ಮೆ: ೧50೦ ಸಂಸ್ಥೆಯಿಂದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


p>) 


P.R. 102 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$0-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 385 ವೆಚ್ಚ-12/15, ಬೆಂಗಳೂರು, ದಿನಾಂಕ: 19-06-2015. 
ಸಾಂಖ್ಯಿಕ ನಿರ್ದೇಶನಾಲಯಕ್ಕೆ ಅವಶ್ಯಕವಿರುವ ಜನನ, ಮರಣಗಳ ಆನ್‌ಲೈನ್‌ ನೋಂದಣಿಗೆ ಡಿಜಿಟಿಲ್‌ ಸಿಗ್ಗೆಚರ್‌ ಕೀಯನ್ನು Safe Script (Sign 
Technologies Ltd.,-Name of the Certifying Authority) ಮತ್ತು 5 SIGN INDIA PVT. LTD ಇವರ ಮೂಲಕ ಪ್ರತಿ ಡಿಜಿಡಿಲ್‌ ಸಿಗ್ನೇಚರ್‌ ಕೀಗೆ 
₹ 480/- ದರದಲ್ಲಿ ಒಟ್ಟು 1500 ಡಿಜಿಟಲ್‌ ಸಿಗ್ನೇಚರ್‌ ಕೀಗಳನ್ನು ಒಟ್ಟಾರೆ ಅಂದಾಜು ಮೊತ್ತ ₹7,20,000/- ಗಳ ವೆಚ್ಚದಲ್ಲಿ ನೇರವಾಗಿ ಖರೀದಿಸಲು 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


೧.೧. 103 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
60-25 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 411 ವೆಚ್ಚ-12/15, ಬೆಂಗಳೂರು, ದಿನಾಂಕ: 19-06-2015. 
ಶ್ರೀ ಎ. ಮಲ್ಲಿಕಾರ್ಜುನಯ್ಯ, ನಿವೃತ್ತ ಹಿರಿಯ ಆಡಿಟ್‌ ಆಫೀಸರ್‌, ಇವರ ಸೇವೆಯನ್ನು ಸಮಾಲೋಚಕರನ್ನಾಗಿ ದಿನಾಂಕ : 24-05-2015 ರಿಂದ 

ಒಂದು ವರ್ಷದ ಅವಧಿಗೆ ಮಾಸಿಕ ₹ 20,000/- ಗಳ ಸಮಾಲೋಚನಾ ಶುಲ್ಕದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
೧.೧. 104 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್‌.ಬಿ. ಗಿರಿಜಪ್ಪನವರ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


50-25 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 391 ವೆಚ್ಚ-12/15, ಬೆಂಗಳೂರು, ದಿನಾಂಕ: 19-06-2015. 
ಖಜಾನೆ ತಂತ್ರಾಂಶದ ಅವಶ್ಯ ಮಾರ್ಪಾಡಿಗೆ ಅನುಕೂಲವಾಗುವಂತೆ, ಒಬ್ಬ ಎಫ್‌.ಎ೦.ಇ. (Facility Management Engineer) ನ ಸೇವೆಯನ್ನು 
ಮಾಸಿಕ ₹75,000/- ಗಳ ಸಮಾಲೋಚನಾ ಶುಲ್ಕದೊಂದಿಗೆ (ತೆರಿಗೆ ಹೊರತುಪಡಿಸಿ) ಮೆ: ಸಿ.ಎಂ.ಸಿ. ಸಂಸ್ಥೆ, ಬೆ೦ಗಳೂರು, ಇವರಿ೦ದ ನೇರವಾಗಿ ಒಂದು 


ವರ್ಷದ ಅವಧಿಗೆ ಅಥವಾ ಖಜಾನೆ-॥ ಅನುಷ್ಠಾನಗೊಳ್ಳುವವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸಮಾಲೋಚಕರನ್ನಾಗಿ ಪಡೆಯಲು 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಖಜಾನೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


೧.೧. 105 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


5೦-೨5 ಎನ್‌.ಬಿ. ಗಿರಿಜಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 409 ವೆಚ್ಚ-12/15, ಬೆಂಗಳೂರು, ದಿನಾಂಕ: 20-06-2015. 


ಶ್ರೀ ಸುಬ್ರಾಯ ಎಂ. ಹೆಗ್ಡೆ, ನಿವೃತ್ತ ಜಂಟಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಇವರ ಸೇವೆಯನ್ನು ವಿತ್ತೀಯ ಕಾರ್ಯನೀತಿ ಸಂಸ್ಥೆಗೆ 
ಸಮಾಲೋಚಕರನ್ನಾಗಿ ಒಂದು ವರ್ಷದ ಅವಧಿಗೆ ಮಾಸಿಕ ₹ 45,000/-ಗಳ ಸಮಾಲೋಚನಾ ಶುಲ್ಕದಲ್ಲಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 


ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


P.R. 106 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಲೋಕೋಪಯೋಗಿ ಆರ್ಥಿಕ ಕೋಶ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೪೭ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ. 445 ವೆಚ್ಚ-12/15, ಬೆಂಗಳೂರು, ದಿನಾಂಕ: 16-06-2015. 


ಆಬ್ರಿಟ್ರೇಷನ್‌ ಲಾ ಕೇಂದ್ರದಲ್ಲಿ ಲಭ್ಯವಿರುವ 2637 ಚದರ ಅಡಿ ಜಾಗದಲ್ಲಿ ಒಳಾಂಗಣ ಕಾಮಗಾರಿಯನ್ನು ₹103.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ 
ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಲೋಕೋಪಯೋಗಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮ೦ಜಸ ದರದಲ್ಲಿ ಸಂಗ್ರಹಿಸುವುದನ್ನು ಲೋಕೋಪಯೋಗಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


೧.೧. 107 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ತಿದುಪಡಿ 
೧ಎ 
ಸಂಖ್ಯೆ : ಆಇ 314 ವೆಚ್ಚ-12/15, ಬೆಂಗಳೂರು, ದಿನಾಂಕ: 08-06-2015. 
ಅಧಿಸೂಚನೆ ಸ೦ : ಆಇ 15 ವೆಚ್ಚ-12/5, ದಿನಾಂಕ : 30-01-2015ರಲ್ಲಿನ ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ನಮೂದಿಸಿರುವ “ವಿದ್ಯುನ್ಮಾನ 
ಉಪಕರಣಗಳ ಖರೀದಿ ಸೇವೆ” ಎಂಬುದನ್ನು ಹೊರತುಪಡಿಸಿ ತಕ್ಷಣದಿ೦ದಲೇ ಜಾರಿಗೆ ಬರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
P.R. 108 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


50-25 ಕೆ. ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 420 ವೆಚ್ಚ-12/15, ಬೆಂಗಳೂರು, ದಿನಾಂಕ: 08-06-2015. 


ಶ್ರೀ ಅಜಯ್‌ ಕುಮಾರ್‌ ರೆಡ್ಡಿ ಅಡಾಲಾ ಇವರ ಸೇವೆಯನ್ನು ಖಜಾನೆ-॥ ಯೋಜನೆಯ ಅನುಷ್ಠಾನಕ್ಕೆ ಮುಖ್ಯ ಸಲಹೆಗಾರರಾಗಿ ಮಾಸಿಕ 
₹ 1.57 ಲಕ್ಷ + ತೆರಿಗೆಗಳ ಸಮಾಲೋಚನಾ ಶುಲ್ಕದಲ್ಲಿ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೧.೧. 109 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 314 ವೆಚ್ಚ-12/15, ಬೆಂಗಳೂರು, ದಿನಾಂಕ: 09-06-2015. 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಅವಶ್ಯಕವಿರುವ 585 ಸೋಲಾರ್‌ 
ವಾಟರ್‌ ಹೀಟರ್ಸ್‌ಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ (ಕೆ.ಆರ್‌.ಇ.ಡಿ.ಎಲ್‌) ಮೂಲಕ ನೇರವಾಗಿ ಖರೀದಿಸಲು 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





ಉತ್ತಮ ಗುಣಮಟ್ಟದ ಸೋಲಾರ್‌ ವಾಟರ್‌ ಹೀಟರ್ಸ್‌ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
೧.೧. 110 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-25 ಕೆ. ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 392 ವೆಚ್ಚ-12/15, ಬೆಂಗಳೂರು, ದಿನಾಂಕ: 09-06-2015. 


ರಾಜ್ಯದ ಖಜಾನೆ ಇಲಾಖೆಯಲ್ಲಿನ ಗಣಕಯಂತ್ರಗಳಿಗೆ ಅವಶ್ಯವಿರುವ Kaspersky Airs ತಂತ್ರಾಂಶವನ್ನು ಮೆ : Asiaadata Private Limited 
ನಿಂದ ₹2,97,007-00 ಗಳ ವೆಚ್ಚದಲ್ಲಿ (ತೆರಿಗೆ ಸೇರಿ) ಒಂದು ವರ್ಷದ ಅವಧಿಗೆ ಅಳವಡಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ತಂತ್ರಾಂಶವನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಖಜಾನೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


P.R. 111 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
60-25 ಕೆ. ನಂದಕುಮಾರ್‌ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 302 ವೆಚ್ಚ-12/15, ಬೆಂಗಳೂರು, ದಿನಾಂಕ: 04-05-2015. 


ವಾಣಿಜ್ಯ ತೆರಿಗೆ ಇಲಾಖೆಯ ನೋಂದಾಯಿತ ವ್ಯಾಪಾರಿಗಳಿಗೆ ಸುಮಾರು 18 ಲಕ್ಷ SMS ಗಳನ್ನು ಪ್ರತಿ 55 ಗೆ ₹6 ಪೈಸೆಯ ದರದಲ್ಲಿ Nic 
Gateway ಮೂಲಕ ರವಾನಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


೧.೧, 112 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಲೋಕೋಪಯೋಗಿ ಆರ್ಥಿಕ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 329 ವೆಚ್ಚ-12/15, ಬೆಂಗಳೂರು, ದಿನಾಂಕ: 29-04-2015. 
ಮಾನ್ಯ ಕರ್ನಾಟಕ ರಾಜ್ಯಪಾಲರು ದಿನಾಂಕ : 02-05-2015ರಂದು ಬೆಂಗಳೂರು-ಹುಬ್ಬಳ್ಳಿ-ಬೆಂಗಳೂರು ಅಧಿಕೃತ ಪ್ರವಾಸವನ್ನು ಕೈಗೊಳ್ಳಲು 
ಮೆ. ಜಿಎಂಪಿ. ಏರ್‌ ಚಾರ್ಟರ್ಸ್‌, ಬೆ೦ಗಳೂರು, ಈ ಸಂಸ್ಥೆಯ ಮೂಲಕ ವಿಶೇಷ ಹೆಲಿಕಾಪ್ಪರ್‌ ಸೇವೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು 


ಗ್ರಃ ಸ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 


ದೃಢಪಡಿಸಿಕೊಳ್ಳುವುದು. 
೧.೧. 113 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ. (ಲೋಕೋಪಯೋಗಿ ಆರ್ಥಿಕ ಕೋಶ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೪೯ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ : 41 : ಎಲ್‌ಜಿಎಲ್‌ 2014, ಬೆಂಗಳೂರು, ದಿನಾಂಕ: 18-01-2016. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 94ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ-ಸದಲಗಾ 
ವಿಧಾನಸಭಾ ಕ್ಷೇತದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯ್ಕರವನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 





























ಕ್ರಮ 
se ವಿಧಾನಸಭಾ ಕ್ಷೇತ್ರ ಸದಸ್ಯರ ಹೆಸರು ಮತ್ತು ವಿಳಾಸ ಪ್ರವರ್ಗ 
1. ಚಿಕ್ಕೋಡಿ-ಸದಲಗಾ || ಶ್ರೀ ಗಣೇಶ್‌ ಪ್ರಕಾಶ್‌ ಹುಕ್ಕೇರಿ, ಸದಸ್ಯರು ಚಿಕ್ಕೋಡಿ-ಸದಲಗಾ ವಿಧಾನಸಭಾ ಅಧ್ಯಕ್ಷರು 
ಸದಸ್ನರು 
ಕ 
2. ಶ್ರೀ ಬಸವರಾಜ ಗುರುಪಾದ ಕರಾಡಕರ, ಸಾ: ಅಂಕಲಿ ಸದಸ್ಯರು (ಸಾಮಾನ್ಯ) 
3. ಶ್ರೀ ಸಿದ್ದಪ್ಪ ಸತ್ಯಪ್ಪಾ ಮಡ್ಜೆ, ಸಾ: ನಾಗರಾಳ ಸದಸ್ಯರು (ಪ.ಜಾತಿ) 
4. ಶ್ರೀಮತಿ ಮಂಗಲ ರಾಜಶೇಖರ ಮಿರ್ಜೆ, ಸಾ: ಚಿಕ್ಕೋಡಿ ಸದಸ್ಯರು (ಮಹಿಳೆ) 
5. ತಹಶೀಲ್ದಾರರು, ಚಿಕ್ಕೋಡಿ ತಾಲ್ಲೂಕು ಸದಸ್ಯ - ಕಾರ್ಯದರ್ಶಿ 
೧.೧. 135 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-25 ಮಹಾಂತೇಗೌಡ ಎಸ್‌.ಎಲ್‌. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಮಂಜೂರಾತಿ-3) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ : 45 : ಎಲ್‌ಜಿಸಿ 2014, ಬೆಂಗಳೂರು, ದಿನಾಂಕ: 18-01-2016. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94(ಎ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ದಾವಣಗೆರೆ ಜಿಲ್ಲೆ, ಜಗಳೂರು 
ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 






































ಕ್ರಮ 
ಸಂಚ | ವಿಧಾನಸಭಾ ಕ್ಷೇತ್ರ ಸದಸ್ಯರ ಹೆಸರು ಮತ್ತು ವಿಳಾಸ ಪ್ರವರ್ಗ 
p) 
1. ಜಗಳೂರು 1. ಶ್ರೀ ಹೆಚ್‌.ಪಿ. ರಾಜೇಶ್‌, ಸದಸ್ಯರು ಜಗಳೂರು ವಿಧಾನ ಸಭಾ ಕ್ಷೇತ್ರ ಅಧ್ಯಕ್ಷರು 
2. ಶ್ರೀ ಬಿ.ವಿ. ಪ್ರಕಾಶ್‌ ರೆಡ್ಡಿ ಬಿನ್‌ ವಾಸುದೇವರೆಡ್ಡಿ, ಸಿದ್ದಹಳ್ಳಿ ಗ್ರಾಮ, ಜಗಳೂರು | ಸದಸ್ಯರು (ಸಾಮಾನ್ಯ) 
ತಾಲ್ಲೂಕು 
3. ಶ್ರೀ ಶೇಕರಪ್ಪ ಬಿನ್‌ ದುರುಗಪ್ಪ ಪಲ್ಲಾಗಟ್ಟೆ ಗ್ರಾಮ, ಜಗಳೂರು ತಾಲ್ಲೂಕು ಸಡಸ್ಯರು 
(ಅನುಸೂಚಿತ ಜಾತಿ) 
4. ಶ್ರೀಮತಿ ಕೆ. ಕಲ್ಲಮ್ಮ ಕೋಂ ಪ್ರಕಾಶ್‌ ಡಿ. ಸೊಕ್ಕೆ ಗ್ರಾಮ ಜಗಳೂರು ತಾಲ್ಲೂಕು ಸದಸ್ಯರು (ಮಹಿಳೆ) 
5. ತಹಶೀಲ್ದಾರರು, ಜಗಳೂರು ತಾಲ್ಲೂಕು ಸದಸ್ಯ - ಕಾರ್ಯದರ್ಶಿ 
P.R. 136 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
5೦-25 ಮಹಾಂತೇಗೌಡ ಎಸ್‌.ಎಲ್‌. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಮಂಜೂರಾತಿ-3) 


೮೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 440 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 18-01-2016. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬಾಗೇಪಲ್ಲಿ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ನಾಮ ನಿರ್ದೇಶನ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ 


ಬದಲಿಗೆ ಈ ಕೆಳಕ೦ಡ ಅಧಿಕಾರೇತರ ಸದಸ್ಯರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ 
ಬಾಗೇಪಲ್ಲಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 
































ಕ್ರಮ ಭೂ ನ್ಯಾಯ 
ಸದಸ್ಯರುಗಳ ಹೆಸರು ಮತು ವಿಳಾಸ ಮೀಸಲಾತಿ 
ಸಂಖ್ಯೆ ಮಂಡಳಿಯ ಹೆಸರು ತ 
1. ಚಿಕ್ಕಬಳ್ಳಾಪುರ ಜಿಲ್ಲೆ, | 1 ಶ್ರೀ ವೇಣುಗೋಪಾಲರೆಡ್ಡಿ ಬಿನ್‌ ಲಕ್ಷ್ಮಣರೆಡ್ಡಿ, ವೆ೦ಕಟೇಶಪಲ್ಲಿ ಅಂಚೆ, ಚಾಕವೇಲು ಸಾಮಾನ್ಯ 
ಬಾಗೇಪಲ್ಲಿ ಅಂಚೆ, ಬಾಗೇಪಲ್ಲಿ ತಾಲ್ಲೂಕು 
ತಾಲ್ಲೂಕು 
2. ಶ್ರೀ ಸೂರ್ಯನಾರಾಯಣರೆಡ್ಡಿ ಬಿನ್‌ ಲೇ : ವೈ. ಬಾಳರೆಡ್ಡಿ, ಬಿಳ್ಳೂರು ಗ್ರಾಮ, ಬಿಳ್ಳೂರು ಸಾಮಾನ್ಯ 
ಅಂಚೆ, ಬಾಗೇಪಲ್ಲಿ ತಾಲ್ಲೂಕು 
3. ಶ್ರೀ ಪಿ.ಆರ್‌. ಚೆಲ್ಲಂ ಬಿನ್‌ ಪಿ. ರಾಮಯ್ಯಕೆಟ್ಟಿ, ಮುಖ್ಯ ರಸ್ತೆ, ಚೇಳೂರು, ಚೇಳೂರು ಸಾಮಾನ್ಯ 
ಅಂಚೆ, ಬಾಗೇಪಲ್ಲಿ ತಾಲ್ಲೂಕು 
4. ಶ್ರೀ ಶ್ರೀನಿವಾಸ್‌ ಕೆ.ವಿ. ಬಿನ್‌ ವೆಂಕಟಸ್ವಾಮಿ, ಚನ್ನರಾಯನಪಲ್ಲಿ, ನಲ್ಲಪ್ಪರೆಡ್ಡಿಪಲ್ಲಿ | ಎಸ್‌.ಸಿ/ಎಸ್‌.ಟಿ./ 
ಅಂಚೆ, ಬಾಗೇಪಲ್ಲಿ ತಾಲ್ಲೂಕು ಬೋವಿ 
P.R. 137 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-15 ಬಾಲರಾಜ ದೇವರಖದ್ರಾ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 467 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 16-01-2016. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ದೊಡ್ಡಬಳ್ಳಾಪುರ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 151 ಎಲ್‌ಆರ್‌ಎ 2014, 
ದಿನಾಂಕ : 19-06-2014ರಲ್ಲಿಯ ಕ್ರಮ ಸಂಖ್ಯೆ : 02ರಲ್ಲಿನ ಶ್ರೀ ಪುರುಷೋತ್ತಮಗೌಡ ಬಿನ್‌ ಸತ್ಯನಾರಾಯಣ ಗೌಡ, (ಸಾಮಾನ್ಯ) ಚೆನ್ನಾದೇವಿ ಅಗ್ರಹಾರ, 
ಮಧುರೆ ಹೋಬಳಿ, ಕಾಡನೂರು ಅಂಚೆ, ದೊಡ್ಡಬಳ್ಳಾಪುರ ತಾಲ್ಲೂಕು, ಇವರ ಬದಲಿಗೆ ಶ್ರೀ ಗೋಪಿನಾಥ ಜಿ. ಬಿನ್‌ ಲೇಟ್‌ ಗಂಗಹನುಮಯ್ಯ (ಸಾಮಾನ್ಯ) 
ಕನಸವಾಡಿ ಗ್ರಾಮ ಮತ್ತು ಅಂಚೆ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲ್ಲೂಕು ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


P.R. 138 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


50-15 ಬಾಲರಾಜ ದೇವರಖದ್ರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ೮೫೧ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ : 464 : ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 02-12-2015. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಂಗಳೂರು 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 83 ಎಲ್‌ಆರ್‌ಎ 2014, ದಿನಾಂಕ : 
17-06-2014ರಲ್ಲಿಯ ಕ್ರಮ ಸಂಖ್ಯೆ : 04 ರಲ್ಲಿನ ಶ್ರೀ ಶ್ರೀಧರ ಎನ್‌ ಉಚ್ಚಿಲ, ನಾಗತೋಟ ಮನೆ, ಸೋಮೇಶ್ವರ ಅಂಚೆ ಉಚ್ಚಿಲ, ಮಂಗಳೂರು ತಾಲ್ಲೂಕು 
ದಕ್ಷಿಣ ಕನ್ನಡ ಜಿಲ್ಲೆ, ಇವರ ಬದಲಿಗೆ ಶ್ರೀ ಸುದರ್ಶನ ಶೆಟ್ಟಿ ಬಿನ್‌ ಆನಂದ ಶೆಟ್ಟಿ ಪರಿಯಾಲ ಗುತ್ತು ಮನೆ, ಅಂಬ್ಲಮೊಗರು ಗ್ರಾಮ ಮತ್ತು ಅಂಚೆ, 
ಮಂಗಳೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


P.R. 139 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-15 ಬಾಲರಾಜ ದೇವರಖದ್ರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ: 478 : ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 18-01-2016. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಯಲ್ಲಾಪುರ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 229 ಎಲ್‌ಆರ್‌ಎ 2014, 
ದಿನಾಂಕ : 26-08-2014ರಲ್ಲಿಯ ಕ್ರಮ ಸಂಖ್ಯೆ : 02 ರಲ್ಲಿರುವ ಶ್ರೀ ವಿನಾಯಕ ಗೌಡ, ಕಂದರಗಿ, ಯಲ್ಲಾಪುರ ತಾಲ್ಲೂಕು (ಸಾಮಾನ್ಯ) ಇವರ ಬದಲಿಗೆ 
ಶ್ರೀ ಸುಬ್ಬಯ್ಯ ಧೋಗಳೆ, ಮಾವಿನಮನೆ, ಯಲ್ಲಾಪುರ (ಸಾಮಾನ್ಯ) ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


೧.೧. 140 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-15 ಬಾಲರಾಜ ದೇವರಖದ್ರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ: 482 : ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 18-01-2016. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1 ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರೋಣ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 100 ಎಲ್‌ಆರ್‌ಎ 2014, 
ದಿನಾಂಕ : 27-09-2014ರಲ್ಲಿಯ ಕ್ರಮ ಸಂಖ್ಯೆ : 02 ಮತ್ತು 03 ರಲ್ಲಿರುವ ಶ್ರೀ ಸುರೇಶಬಾಬು ಅರಹುಣಸಿ, (ಸಾಮಾನ್ಯ) ಸಾ: ಜಕ್ಕಲಿ, ರೋಣ 
ತಾಲ್ಲೂಕು, ಹಾಗೂ ಶ್ರೀ ಎಮ್‌.ಬಿ. ಕೊಳೇರಿ, (ಸಾಮಾನ್ಯ) ಸಾ : ಹೊಳೆ ಆಲೂರ, ರೋಣ ತಾಲ್ಲೂಕು, ಇವರುಗಳ ಬದಲಿಗೆ ಶ್ರೀ ಫಕೃಸಾಬ ಎಸ್‌ 
ಚಿಕ್ಕಮಣ್ಣೂರ (ಸಾಮಾನ್ಯ) ಸಾ: ಹೊಳೆ-ಆಲೂರ ರೋಣ ತಾಲ್ಲೂಕು ಹಾಗೂ ಶ್ರೀ ಸುಭಾಸಚಂದ್ರ ಮಹಾಲಿಂಗಪ್ಪ ಸವಡಿ (ಸಾಮಾನ್ಯ) ಸಾ: ಶಿವಪೇಟಿ 
ರೋಣ ತಾಲ್ಲೂಕು, ಗದಗ ಜಿಲ್ಲೆ, ಇವರುಗಳನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ಆದೇಶಿಸಿದೆ. 


೧.೧. 141 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
5೦-15 ಬಾಲರಾಜ ದೇವರಖದ್ರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ) 





R.N.l. No. KARBIL/2001/47147 POSTAL ೧೯೦೫. No. RNP/KA/BGS/2202/2014-16 
Licensed to post without prepayment WPP No. 297 


೮೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೭, ೨೦೧೬ ಭಾಗ ೪ಎ 














FINANCE SECRETARIAT 
CORRIGENDUM 
No: FD 06 SAD 2016, Bengaluru, Dated : 16-01-2016. 


In Karnataka State Accounts Service (Recruitment) Rules, 2011 Published in Government Notification No. FD 14 SAD 1996, 
dated : 19-12-2011, in SCHEDULE-ll, Section-l under Scheme of the Examination and syllabus for Direct Recruitment to the post of 
Group-A and Group-B posts of State Accounts Department, after Section-A-Preliminary Examination, in Note-2-the word “degree level” 
shall be read as “Post graduate level” w.e.f., 19-12-2011 itself. 


In Section B-Main examination, in Note 4-at second line the word “degree level” shall be read as “Post-graduate level” w.e.f., 
19-12-2011 itself. 


P.R 142 By Order and in the name of the Governor of Karnataka, 


50-200 N. Lakshmana 
Under Secretary (Admn & Adv), 
Finance Department. 


PLANNING, PROGRAMME MONITERING AND STATISTICS SECRETARIAT 
NOTIFICATION 
NO. PD 17 SSM 2015, BENGALURU, DATED 29-02-2016. 


The draft of the following rules further to amend the Karnataka General Services (Directorate of Economics and Statistics) 
(Recruitment) Rules, 2009, which the Government of Karnataka proposes to make in exercise of the powers conferred by the 
sub-Section (1) of Section 3 read with Section 8 of the Karnataka State Civil Services Act, 1978 (Karnataka Act 14 of 1990) is hereby 
published as required by Clauses (a) of sub-Section (2) of Section 3 of the said Act, for the information of all the persons likely to be 
affected thereby and notice is hereby given that the said draft will be taken into consideration after fifteen days from the date of its 
publication in Official Gazette. 


Any objections or suggestion which may be received by the State Government from any person with respect to the said draft 
before the expiry of the period specified above will be considered by the State Government. Objections and suggestions may be 
addressed to the Secretary to Government, Department of Planning, Programme Monitering and Statistics, M.S. Building, Bengaluru- 
560001. 


DRAFT RULES 
1. Title and commencement:- 


(1) These rules may be called the Karnataka General Services (Directorate of Economics and Statistics) (Recruitment) 
(Amendment) Rules, 2016. 


(2) They shall come into force from the date of their publication in the Official Gazette. 


2. Amendment of Schedule:- In the Schedule to the Karnataka General Services (Directorate of Economics and Statistics) 
(Recruitment) Rules, 2009 in SI No. 2 in the entries relating to the category of the post of Joint Director, in Column (7), the 
following shall be inserted, at the end, -namely:-p 


“ Provided that for a period of one year from the date of commencement of the Karnataka General Services (Directorate of 
Economic and Statistics) (Recruitment) (Amendment) Rules, 2016, if persons who have put in a service of not less than 5 years in the 
cadre of Deputy Director are not available, persons who have put in a service of not less than 3 years of service may be considered for 
promotion.” 


By Order and in the name of the Governor of Karnataka, 
P.R.280 B.V. Mahendra, 
Under Secretary to Government (S-5), 
Planning, Programme Monitoring and Statistics Department. 





ಮುದಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


